ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
ಹನ್ನೆರಡನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟ 
ಶುಕ್ರವಾರ, ದಿನಾಂಕ 2ನೇ ಡಿಸೆಂಬರ್‌, 2೦16 
(ಸಮಯ ಬೆಳಗ್ಗೆ : 1.೦೦ ಗಂಟೆ) 


1. ಪ್ರಶ್ನೋತ್ತರ . 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಹತ್ತನೇ ಪಟ್ಟ 
ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹತ್ತನೇ ಪಟ್ಟ 


2. ವರದಿಯನ್ಮೊಪ್ಪಿಸುವುದು 


ಶ್ರೀ ಟ.ಅ.. ಜಯಚಂದ್ರ (ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಸಣ್ಣ ನೀರಾವರಿ ಸಚಿವರು ಹಾಗೂ ನೈಸ್‌ ಸದನ ಸಮಿತಿಯ ಅಧ್ಯಕ್ಷರು) ಅವರು - 
ಬೆಂಗಳೂರು ಮತ್ತು ಮೈಸೂರು ತಡೆ ರಹಿತ ರಸ್ತೆ ನಿರ್ಮಾಣ, ನಗರಗಳ ಅಭವೃದ್ಧಿ, 
ಬೆಂಗಳೂರು ಸುತ್ತ ಮುತ್ತ ರಾಷ್ಟ್ರೀಯ ಹೆದ್ದಾರಿಗಳ ಸಂಪರ್ಕ ಕಲ್ಪಸುವ ಪೆರಿಫೆರಲ್‌ ರಿಂಗ್‌ರಸ್ತೆ 
ಹಾಗೂ ಅಂಕ್‌ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ, ಖಾಸಗಿ ಸಹಭಾಗಿತ್ವದಲ್ಲ 
ನಂದಿ ಇನ್‌ಫ್ರಾಸ್ಟ್ರಕ್ಚರ್‌ ಕಾರಿಡಾರ್‌ ಎಂಟರ್‌ಪ್ರೈಸಸ್‌ (ನೈಸ್‌) ಹಾಗೂ ನಂದಿ ಎಕಾನಾಮಿಕ್‌ 
ಕಾರಿಡಾರ್‌ ಎಂಟರ್‌ಪ್ರೈಸಸ್‌ (ನೀಸ್‌) ಸಂಸ್ಥೆಗಳ ಸಹಯೋಗದೊಂದಿಗೆ 
ಅನುಷ್ಠಾನಗೊಳಸುತ್ತಿರುವ ಯೋಜನೆ ಪರಿಶೀಲನೆಗೆ ರಚಿಸಲಾಗಿರುವ ಸದನ ಸಮಿತಿಯ 
ವರದಿಯನ್ನೊಪ್ಟಿಸುವುದು. 


3.ಅರ್ಜಗಳನ್ನೊಪ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಅರ್ಜಿಗಳ ಸಮಿತಿ) 
ಅವರು - ಈ ಕೆಳಕಂಡ ಅರ್ಜಗಳನ್ನು ಒಪ್ಪಿಸುವುದು. 


[ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮ೦ಡಳಯಂ೦ದ ಗೌರಿಣದನೂರಿನ 
ಕುಡುಮಲಕುಂಟೆ. ಕೈಗಾರಿಕಾ ಪ್ರದೇಶದ ಪ್ಲಾಟ್‌ಗಳಲ್ಲ ಕಾರ್ಹಾನೆ . ಸ್ಥಾಪನೆ 
ಮಾಡುವ ಕುರಿತು. 


. ಬೆಳಗಾವಿ ಗ್ರಾಮದ ರಿ.ಸ.ನಂ. 2/2ಎ/2, 2/2ಎ/3 ಮತ್ತು 2/2ಎ/4 ರಲ್ಲನ 21 


ಗುಂಟೆ ಜಮೀನನ್ನು ಬೆಳಗಾವಿ ನಗರಾಭವೃದ್ಧಿ ಪ್ರಾಧಿಕಾರವು 
ಸ್ಥಾಧೀನಪಡಿಸಿಕೊಳ್ಳದಂತೆ ಸೂಚನೆ ನೀಡುವ ಕುರಿತು. 


. ಅಂಬೇಡ್ಕರ್‌ ಗಲ್ಲ ಒಂದನೇ ಅಡ್ಡರಸ್ತೆ, ಕಲಛ್ಲೇಶ್ವರನಗರ, ಮಜಗಾವಿ, ಬೆಳಗಾವಿ, 


ಇಲ್ಲ ರಸ್ತೆ ಮತ್ತು ಎರಡು ಬದಿ ಚರಂಡಿ ನಿರ್ಮಾಣ ಮಾಡುವ ಕುರಿತು. 


. ಧಾರವಾಡ ತಾಲ್ಲೂಕು ಹಾರೋಬೆಳವಾಡಿ ಗ್ರಾಮದಲ್ಲ ಮುಚ್ಚಿರುವ ಪರಿಶಿಷ್ಟ ಜಾತಿ 


ಸಮುದಾಯದ ಜಾಗದಲ್ಲರುವ ಬಾವಿಯನ್ನು ತೆಗೆದು ಉಪಯೋಗಿಸಲು 
ಅನುಕೂಲ ಮಾಡಿಕೊಡುವ ಕುರಿತು. 


. ಧಾರವಾಡ ತಾಲ್ಲೂಕು ಹಾರೋಬೆಳವಾಡಿ ಗ್ರಾಮ ಪಂಚಾಯ್ತಿ 3ನೇ ವಾರ್ಡ್‌ನಲ್ಲ 


ಚರಂಡಿ, ಗಟಾರ ಮತ್ತು ರಸ್ತೆ ನಿರ್ಮಾಣ ಮತ್ತು ಮೂಲಭೂತ ಸೌಕರ್ಯಗಳನ್ನು 
ಒದಗಿಸುವ ಕುರಿತು. 


4. ವಿತ್ತೀಯ ಕಾರ್ಯಕಲಾಪಗಳು 


2೦16-17ನೇ ಸಾಅನ ಪೂರಕ ಅಂದಾಜುಗಳ (2ನೇ ಕಂತು) ಮೇಲೆ ಚರ್ಚೆ, 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. | 


ಇಂ ಬಿ ಗಾ 


೮. ಶಾಸನ ರಚನೆ 


|. ವಿಧೇಯಕವನ್ನು ಮಂಡಿಸುವುದು. 


ಶ್ರೀ ಸಿದ್ದರಾಮಯ್ಯ (ಮಾನ್ಯ ಮುಖ್ಯಮಂತ್ರಿಗಳು) ಅವರು:- 

ಅ) 2೦16ನೇ ಸಾಅನ ಕರ್ನಾಟಕ ಧನ ವಿನಿಯೋಗ (ಸ೦ಖ್ಯೆ:4) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು. 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


Il. ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


ಶ್ರೀ ಸಿದ್ದರಾಮಯ್ಯ (ಮಾನ್ಯ ಮುಖ್ಯಮಂತ್ರಿಗಳು) ಅವರು:- 

ಅ) 2೦16ನೇ ಸಾಅನ ಕರ್ನಾಟಕ ಧನ ವಿನಿಯೋಗ (ಸ೦ಂಖ್ಯೆ:4) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


6. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ಗೆ ಅಲ್ಲ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಆರ್‌. ಅಶೋಕ, ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಕೆ.ಜಿ. ಬೋಪಯ್ಯ, ಎಸ್‌. ಸುರೇಶ್‌ ಕುಮಾರ್‌ ಮತ್ತು ಇತರರು - ರಾಜ್ಯದಲ್ಲ ಕಾನೂನು 
ಸುವ್ಯವಸ್ಥೆ ಹದಗೆಟ್ಟಿರುವ ವಿಷಯದ ಬಗ್ಗೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


-ು 4 5 


2. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಆರ್‌. ಅಶೋಕ, ಗೋವಿಂದ ಎಂ. ಕಾರಜೋಳ, 
ವಿಶ್ವೇಶ್ವರ ಹೆಗಡೆ ಕಾಗೇರಿ, ಎಸ್‌. ಸುರೇಶ್‌ ಕುಮಾರ್‌ ಮತ್ತು ಇತರರು ಹಾಗೂ 
ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ, ಎನ್‌.ಹೆಚ್‌.ಕೋನರಡ್ಡಿ, ಸಿ.ಎನ್‌. ಬಾಲಕೃಷ್ಣ 


ಮತ್ತು ನಾರಾಯಣಗೌಡ ಅವರುಗಳು - ಹೈದರಾಬಾದ್‌ - ಕರ್ನಾಟಕ ಸಮಗ್ರ 
ಅಭವೃಧ್ಧಿಗಾಗಿ ಭಾರತ ಸಂವಿಧಾನದ ಅನುಚ್ಛೇದ 371 (ಜೆ)ಗೆ ತಿದ್ದುಪಡಿ ತಂದು ವಿಶೇಷ 
ಸ್ಥಾನಮಾನ ನೀಡಿದ್ದರೂ ಸಹ, ಅಲ್ಲನ ಜನರಿಗೆ ಅಗತ್ಯ ಸೌಲಭ್ಯ ಸಿಗದಿರುವ ಖಗ್ಗೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


3. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ಥಾಮಿ, ಹೆಚ್‌.ಡಿ. ರೇವಣ್ಣ, ಅ.ಟ. ದೇವೇಗೌಡ, 
ಕೆ.ಎಂ.ಶಿವಅಂಗೇಗೌಡ ಮತ್ತು ಎನ್‌.ಹೆಚ್‌.ಕೋನರಡ್ಡಿ ಮತ್ತು ಇತರರು ಕೇಂದ್ರ ಸರ್ಕಾರವು 
ಬಹುರಾಷ್ಟ್ರೀಯ ಕಂಪನಿಗಳು ಹಾಗೂ ಕಾರ್ಪೊರೇಟ್‌ ಸಂಸ್ಥೆಗಳಗೆ ಸಾಲ ಮನ್ನಾ 
ಮಾಡಿರುವಂತೆಯೇ ರೈತರ ರಾಷ್ಟ್ರೀಕೃತ ಬ್ಯಾಂಕ್‌ ಹಾಗೂ ಸಹಕಾರ ಖ್ಯಾಂಕ್‌ಗಳಲ್ಲ 

ಪಡೆದಿರುವ ಸಾಲವನ್ನು ಮನ್ನಾ ಮಾಡುವ ಬಗ್ಗೆ ಹಾಗೂ ಕೇಂದ್ರ ಸರ್ಕಾರ ಮತ್ತು 

ಭಾರತೀಯ ರಿಜರ್ವ್‌ ಬ್ಯಾಂಕಿನ ದಿನಾಂಕ: 14.11.2016ರ ಆದೇಶವನ್ನು ರೈತರಿಗೆ 
ಅನುಕೂಲವಾಗುವ ರೀತಿಯಲ್ಲ ಮಾರ್ಪಡಿಸುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ 


ಚರ್ಚೆ. 


4. ಶ್ರೀಯುತರುಗಳಾದ ಎಂ.ಟ. ಕೃಷ್ಣಪ್ಪ, ವೈ.ಎಸ್‌.ವಿ.ದತ್ತಾ, ಕೆ.ಎಂ. ಶಿವಅಂಗೇಗೌಡ, 
ಸಿ.ಎನ್‌.ಬಾಲಕೃಷ್ಣ, ಎಸ್‌.ಆರ್‌. ಶ್ರೀನಿವಾಸ್‌ ಮತ್ತು ಇತರರು - ರಾಜ್ಯದಲ್ಲ ಕೊಬ್ಬರಿ ಮತ್ತು 
ತೆ೦ಗಿನಕಾಯಿ ಬೆಳೆಯ ದರಗಳು ಕನಿಷ್ಟ ಮಟ್ಟಕ್ಕೆ ಕುಸಿದಿರುವುದರಿ೦ದ ತೆಂಗು ಬೆಳೆಗಾರರು 
ತೀವ್ರ ಅರ್ಥಿಕ ಸಂಕಷ್ಟದಲ್ಲರುವ ವಿಷಯದ ಐಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ." 


೮. ಶ್ರೀಯುತರುಗಳಾದ ಜೆ.ಆರ್‌... ಲೋಖೋ, ಅರಬ್ಯಲ್‌ ಶಿವರಾಂ ಹೆಬ್ಬಾರ್‌, 
ಬ.ಎ. ಮೊಹಿದ್ದೀನ ಬಾವ, ಕೆ. ಅಭಯಚಂದ್ರ ಮತ್ತು ಶ್ರೀಮತಿ ಶಕುಂತಲಾ ಟ. ಶೆಟ್ಟ ಅವರುಗಳು 

- ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಗ್ರಾಮ ಮಟ್ಟದಲ್ಲ 
ನಮೂನೆ ೨ ಮತ್ತು 1ನ್ನು ನೀಡುವ ಕುರಿತು ಜನ ಸಾಮಾನ್ಯರು ಅನುಭವಿಸುವ ಬವಣಿಯ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 
pe) 


-: ಈ: 


6. ಶ್ರೀಯುತರುಗಳಾದ ಡಾ|ಕೆ. ಸುಧಾಕರ್‌, ಕ್ಯಾತಸಂದ್ರ ಎನ್‌. ರಾಜಣ್ಣ, ಕೆ. ಷಡಕ್ಷರಿ, 
ಆರ್‌. ನರೇಂದ್ರ ಹಾಗೂ ಇತರರು - ಇತ್ತೀಚೆಗೆ ರೂ. ೮೦೦/- ಮತ್ತು ರೂ. 1೦೦೦/- 
ನೋಟುಗಳನ್ನು ರದ್ದುಪಡಿಸಿರುವುದರಿಂದ ರಾಜ್ಯದ ಜಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳ 
ಕಾರ್ಯಗಳು ಸ್ಥಗಿತಗೊಂಡಿದ್ದು, ಇದರಿಂದ ರೈತರ ಸಾಲ ಮರುಪಾವತಿ ಹಾಗೂ 
ಖಾತೆಯಿಂದ ಹಣವನ್ನು ಪಡೆಯಲು, ಹಾಲು ಉತ್ಪಾದಕರಿಗೆ ಹಣ ಬಟವಾಡೆ ಮಾಡಲು 
ಹಾಗೂ ಮಹಿಳಾ ಸ್ವ-ಸಹಾಯ ಗುಂಪುಗಳಗೆ ಹಣ ವಿತರಣೆಗೆ ತೊಂದರೆ ಉಂಟಾಗಿರುವ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


7. ಶ್ರೀಯುತರುಗಳಾದ ಜ.ಆರ್‌. ಪಾಟೀಲ್‌, ಜಾರಕಿಹೊಆ ಸತೀಶ್‌ ಲಕ್ಷ್ಮಣರಾವ್‌ ಮತ್ತು 
ಕ್ಯಾತಸಂದ್ರ ಎನ್‌. ರಾಜಣ್ಣ ಅವರುಗಳು - ಖ್ಯಾತ ಸಾಹಿತಿ ಹಾಗೂ ಸಂಶೋಧಕರಾಗಿದ್ದ 
ಎಂ.ಎಂ. ಕಲಬುರಗಿ ಅವರ ಹತ್ಯೆ ನಡೆದು ಒಂದು ವರ್ಷ ಕಳೆದರೂ ಇಲ್ಲಿಯವರೆಗೆ 
ಹಂತಕರನ್ನು ಹಿಡಿಯಲು ವಿಳಂಬವಾಗಿರುವ ಹಾಗೂ ಪ್ರಕರಣದ ತನಿಖೆಯ ಬೆಳವಣಿಗೆಯ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


8. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ಪಿ. ರಾಜೀವ್‌ ಮತ್ತು ಬ.ಆರ್‌. ಪಾಟೀಲ್‌ 
ಅವರುಗಳು - ರೈತರು ಬೆಳೆದ ಕಜ್ಜಗೆ ಹಳೆ ಬಾಕಿ ಹಣವನ್ನು ಪಾವತಿಸದೇ ಇರುವುದು, ಈ 
ಸಾಅನ ಕಜ್ಣನ ಬೆಲೆ ನಿಗದಿ ಮಾಡದೇ ಮತ್ತು ಯಾವುದೇ ಸಭೆಯನ್ನೂ ಸಹ 
ಕರೆಯದಿರುವುದರಿಂದ ರೈತರು ಆತಂಕಕ್ಕೆ ಒಳಗಾಗಿರುವ ಖಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


೨. ಶ್ರೀಯುತರುಗಳಾದ ಲಕ್ಷ್ಮಣ ಸಂಗಪ್ಪ ಸವದಿ, ಸಂಜಯ್‌ ಜಬ. ಪಾಟೀಲ್‌, 
ಗೋವಿಂದ ಎಂ. ಕಾರಜೋಳ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರುಗಳು - ಕೊಪ್ಪಳ 
ಜಲ್ಲೆಯ ಸಣ್ಣ ನೀರಾವರಿ ಇಲಾಖೆಯಲ್ಲ ಕಾಮಗಾರಿಗಳನ್ನು ಅನುಷ್ಟಾನಗೊಳಸದೇ 
ಜಲ್ಲುಗಳನ್ನು ಪಾವತಿಸಿ ಸರ್ಕಾರಕ್ಕೆ ಅರ್ಥಿಕ ನಷ್ಟ ಉಂಟು ಮಾಡಿರುವ ಬಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


-ು 6 


1೦. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಅರವಿಂದ ಚಂದ್ರಕಾಂತ ಬೆಲ್ಲದ್‌, ಆನಂದ ಅಅಯಾಸ್‌ 


12. 


13. 


ವಿಶ್ವನಾಥ ಚಂದ್ರಶೇಖರ ಮಾಮನಿ ಹಾಗೂ ಗುರುಪಾದಗೌಡ ಸಂಗನಗೌಡ ಪಾಟೀಲ್‌, 


ಜ.ಆರ್‌. ಯಾವಗಲ್‌ ಮತ್ತು ದೊಡ್ಡಮನಿ ರಾಮಕೃಷ್ಣ ಶಿದ್ದಅಂಗಪ್ಪ ಇತರರು - ಗದಗ ಜಲ್ಲೆಯ 
ಕಪ್ಪತ್ತಗುಡ್ಡ ಪ್ರದೇಶವನ್ನು “ಸಂರಕ್ಷಿತ ಅರಣ್ಯ ಪ್ರದೇಶ” ದಿಂದ ಕೈಜಡುವ ಸರ್ಕಾರದ 
ಆದೇಶದಿಂದ ಗಣಿಗಾರಿಕೆಗೆ ಅವಕಾಶ ನೀಡಿದಂತಾಗಿ, ಸದರಿ ಪ್ರದೇಶದ ಮೇಲೆ ಪ್ರತಿಕೂಲ 
ಪರಿಣಾಮ ಚೀರಅರುವ ಕುರಿತು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀ ಎಂ. ಕೃಷ್ಣಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಲ್ಲೆಯ ಚಿಂತಾಮಣಿ ನಗರದ ಸರ್ಕಾರಿ 


ಮಾಧ್ಯಮಿಕ ಹಿರಿಯ ಬಾಲಕರ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಕ್ರಮವಾಗಿ ಖಾಸಗಿ 
ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿರುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. | 
ಶ್ರೀಯುತರುಗಳಾದ ಜ.ಜ. ನಿಂಗಯ್ಯ, ಜ.ಆರ್‌. ಪಾಟೀಲ್‌, ಎಸ್‌. ಸುರೇಶ್‌ ಕುಮಾರ್‌, 
ಕೆ.ಎಸ್‌. ಪುಟ್ಟಣ್ಣಯ್ಯ, ಕ್ಯಾತಸಂದ್ರ ಎನ್‌. ರಾಜಣ್ಣ ಮತ್ತು ಇತರರು - ಅಭಿವೃದ್ಧಿ 
ಹೊಂದುತ್ತಿರುವ ನಮ್ಮ ದೇಶದಲ್ಲ ಮಹಾಮಹಿಮರ, ರಾಷ್ಟನಾಯಕರ ಹೆಸರಿನಲ್ಲ 
ಜಯಂತಿಗಳನ್ನು ಆಚರಿಸುವ ಸಂದರ್ಭದಲ್ಲ ಸರ್ಕಾರಿ ರಜೆಯನ್ನು ಘೋಷಿಸುವುದರ 
ಅವಶ್ಯಕತೆಯ ಏಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಶ್ರೀಯುತರುಗಳಾದ ವೈ.ಎ. ನಾರಾಯಣಸ್ವಾಮಿ, ಡಾ॥ಸಿ.ಎನ್‌. ಅಶ್ವಥ ನಾರಾಯಣ ಮತ್ತು 
ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರುಗಳು - ಜ.ಡಿ.ಎ ವತಿಯಿಂದ ನಿರ್ಮಿತಗೊಂಡಿರುವ 
ರಾಜಮಹಲ್‌ ವಿಲಾಸ್‌ ಬಡಾವಣೆಯ ಜಮೀನಿನ ಮಾಲೀಕರು ಇಂದಿಗೂ ಸಹ ಸದರಿ 
ಜಮೀನಿನ ಮೂಲ ಮಾಅಕತ್ತದ ಸ್ವಾಧೀನತೆಯನ್ನು ಹೊಂದಿದ್ದು ಪ್ರಸ್ತುತ ವಾಸಿಸುತ್ತಿರುವ 
ಸಾರ್ವಜನಿಕರಿಗೆ ರಿ-ಕನ್ಹೆ ಮಾಡಿಕೊಡುವ ಬಣ್ಣಿ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


1. 


-ಃ 7 ೭೧ 


7. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಜಗದೀಶ್‌ ಶೆಟ್ಟರ್‌ ಅವರು - ಬೆಂಗಳೂರಿನ ಸ್ಯಾಂಕಿ ಕೆರೆಯ ಆವರಣದ ಸರ್ಕಾರಿ 
ಭೂಮಿಯಲ್ಲ ಒತ್ತುವರಿ ಮಾಡಿ ಅನಧಿಕೃತವಾಗಿ ನಿರ್ಮಾಣಗೊಳ್ಳುತ್ತಿರುವ ಬೃಹತ್‌ 
ಕಟ್ಟಡಗಳನ್ನು ತೆರವುಗೊಳಸುವ ಬಗ್ಗೆ ಮಾನ್ಯ ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ 
ಯೋಜನಾ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವಿಶ್ವನಾಥ್‌ ಈ. ಪಾಟೀಲ್‌ ಅವರು - ಬೆಳಗಾವಿಯ ಮಾಹೇಶ್ವರಿ ಅಂಧ ಮಕ್ಕಳ 


ಶಾಲೆಗೆ ಬಾಕ ಇರುವ ಅನುದಾನವನ್ನು ತಕ್ಷಣವೇ ಜಡುಗಡೆ ಮಾಡುವ ಬಗ್ಗೆ ಮಾನ್ಯ 
ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ. ಶಿವಮೂರ್ತಿ ಅವರು - ಶಿಕ್ಷಣ ಇಲಾಖೆಯ ಪರಿಶಿಷ್ಟ ಜಾತಿಯ ವಿದ್ಯಾ 


ಸಂಸ್ಥೆಗಳಗೆ ಅನುದಾನ ಬಡುಗಡೆ ಮಾಡದಿರುವುದರಿಂದ ಉಂಬಾಗಿರುವ ಗಂಭೀರ 
ಪರಿಸ್ಥಿತಿಯ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಅಲ್ಪಸಂಖ್ಯಾತರ 


ಕಲ್ಯಾಣ ಮತ್ತು ವಕ್ಸ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಅವರು - ಸರ್ಕಾರದ ವತಿಯಿ೦ದ ಶರುಳ್ಳಿ ಖರೀದಿ 


ಕೇಂದ್ರದ ಅವಧಿಯನ್ನು ದಿನಾಂಕ: 3412.2016 ರವರೆಗೆ ವಿಸ್ತರಿಸುವ ಬಗ್ಗೆ 
ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ 


ಸಂಬಂಧಿಸಿದ ಹಲವಾರು ಮತಗಟ್ಟೆ ಅಧಿಕಾರಿಗಳು ಮತದಾರರ ಪಟ್ಟಿಯಲ್ಲ ಉದ್ದೇಶ 
ಪೂರ್ವಕವಾಗಿ ಹೆಸರುಗಳನ್ನು ತೆಗೆದು ಹಾಕುವುದಲ್ಲದೆ, ಬೇರೆ ಸ್ಥಳಗಳಲ್ಲರುವ ತಮಗೆ 
ಬೇಕಾದವರ ಹೆಸರುಗಳನ್ನು ಸೇರ್ಪಡೆಗೊಳಸುತ್ತಿರುವುದರಿ೦ದ ಮತದಾರರಿಗೆ 
ತೊ೦ದರೆಯುಂಟಾಗಿದ್ದು, ಇದಕ್ಕೆ ಕಾರಣರಾದವರ ಮೇಲೆ ನಿಯಮಾನುಸಾರ 
ಕ್ರಮಕೈಗೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


-: ದಿನ 


. ಶ್ರೀ ಗೋವಿಂದ ಎ೦. ಕಾರಜೋಳ ಅವರು - ಹೆಚ್ಚಿನ ಸಂಖ್ಯೆಯಲ್ಲ ಕ್ರೀಡಾ ಪಟುಗಳು 


ಇರುವ ಮುಧೋಳ ನಗರದಲ್ಲ ಕ್ರೀಡಾ ಹಾಸ್ಟೆಲ್‌ ಮಂಜೂರು ಮಾಡುವುದು ಮತ್ತು 
ಕೋಚ್‌ ನೇಮಕ ಮಾಡುವ ಬಣ್ಣಿ ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಜ. ನಿಂಗಯ್ಯ ಅವರು - ರಾಜ್ಯದ ಮೊರಾರ್ಜ ದೇಸಾಯಿ ವಸತಿ ಶಾಲೆಗಳಲ್ಲ, 


ಪದವಿ ಪೂರ್ವ ಕಾಲೇಜುಗಳಲ್ಪ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದ 
18೦ಕ್ಕೂ ಹೆಚ್ಚು. ಉಪನ್ಯಾಸಕರುಗಳನ್ನು ಕೆಲಸದಿಂದ ತೆಗೆದು ಹಾಕಿರುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಆದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀಯುತರುಗಳಾದ ಎಂ.ಟ.ಕೃಷ್ಣಪ್ಪ, ವೈ.ಎಸ್‌.ವಿ.ದತ್ತಾ, ಎನ್‌.ಹೆಚ್‌. ಕೋನರಡ್ಡಿ ಮತ್ತು 


ಎಂ.ಕೃಷ್ಣಾರೆಡ್ಡಿ ಅವರು - ದಿನಾ೦ಕ:214.1೦.2೦16 ರಂದು ಬೆಂಗಳೂರಿನ ವಿಧಾನಸೌಧದ 
ಪಶ್ಚಿಮ ದ್ವಾರದ ಮೂಲಕ ವಕೀಲರೊಬ್ಬರು ವಾಹನ ಸಂಖ್ಯೆ:ಕೆಎ-೦4-ಎಂಎಂ- 
೨೦18ರಲ್ಲಿ ಭಾರಿ ಮೊತ್ತದ ಹಣವನ್ನು ಸಾಗಿಸುತ್ತಿದ್ದ ಪ್ರಕರಣವನ್ನು ಮುಚ್ಚಿ ಹಾಕಲು 
ಪ್ರಯತ್ನಿಸುತ್ತಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಪ್ರತಾಪಗೌಡ ಪಾಟೀಲ್‌ ಅವರು - ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ 


ಸಹಕಾರಿಯ ಮತ್ತು ಚೀದರಿನ ಕಲ್ಯಾಣ ಪತ್ತಿನ ಸೌಹಾರ್ದ ಅಧ್ಯಕ್ಷರು ನಕಅ 
ದಾಖಲೆಗಳನ್ನು ಸೃಷ್ಠಿಸಿ ಸಾರ್ವಜನಿಕರಿಗೆ ವಂಚಿಸುತ್ತಿರುವ ವಿಷಯದ ಗ್ಗೆ 
ಮಾನ್ಯ ಸಹಕಾರ ಮತ್ತು ಸಕ್ಕರೆ ಸಚಿವರ ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಸಾ.ರಾ. ಮಹೇಶ್‌, ಹೆಚ್‌.ಎಸ್‌. ಪ್ರಕಾಶ್‌, 


ಸಿ.ಎನ್‌. ಬಾಲಕೃಷ್ಣ ಮತ್ತು ಕೆ.ಎಂ. ಶಿವಅಂಗೇಗೌಡ ಅವರುಗಳು - ಹಾಸನ ಜಲ್ಲೆಯಲ್ಲ 
ಕೊಣನೂರು ಗ್ರಾಮ ಪಂಚಾಯ್ತಿಯನ್ನೊಳಗೊ೦ಂಡಂತೆ 2೦16ರಲ್ಲ 
ಮುಕ್ತಾಯವಾಗುವ ಗ್ರಾಮಪಂಚಾಲ್ಲುಗಳಗೆ ಅಧ್ಯಕ್ಷ / ಉಪಾಧ್ಯಕ್ಷರ ಚುನಾವಣೆ 
ನಡೆಸಲು ಆದೇಶವಾಗಿದ್ದರೂ ಸಹ ಉದ್ದೇಶ ಪೂರ್ವಕವಾಗಿ ನಿಗದಿತ ಅವಧಿಯೊಳಗೆ 
ಚುನಾವಣೆಯನ್ನು ನಡೆಸದೇ, ಕಾನೂನು ಉಲ್ಲಂಘಿಸಿರುವ ಸಂಬಂಧಪಟ್ಟ 
ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆ ದಾಖಅಸಿ ಸೂಕ್ತ ಕ್ರಮಕೈಗೊಳ್ಳುವ ಬಗ್ಗೆ 
ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 

9 


- ೦: 


"1. ಶ್ರೀ ಬಸವರಾಜ ನೀಲಪ್ಪ ಶಿವಣ್ಣನವರ್‌ ಅವರು - ಹಾವೇರಿ ಜಲ್ಲೆ ಬ್ಯಾಡಗಿ ತಾಲ್ಲೂಕಿನಲ್ಲಿ 
೭೦ ಮೆಗಾವ್ಯಾಟ್‌ ಸೌರ ವಿದ್ಯುತ್‌ ಉತ್ಪಾದಿಸಲು ಸ್ಥಳಾವಕಾಶ ಮಂಜೂರು ಮಾಡಿ 
ಕಾಮಗಾರಿ ಪ್ರಾರಂಭಿಸುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


12. ಕ್ರೀ ಜ. ಸುರೇಶ್‌ ಗೌಡ ಅವರು - ತುಮಕೂರು ಜಲ್ಲಾ ಲೋಕೋಪಯೋಗಿ 
ಇಲಾಖೆಯ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಸಿ.ಆರ್‌.ಎಫ್‌. ಯೋಜನೆಗೆ ಬಡುಗಡೆ 
ಮಾಡಿರುವ ಅನುದಾನದಲ್ಲನ ತಾರತಮ್ಯವನ್ನು ಸರಿಪಡಿಸುವ ಬಗ್ದೆ ಮಾನ್ಯ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರ ಗಮನ 
ಸೆಳೆಯುವುದು. 


13. ಶ್ರೀ ವೈ.ಎ. ನಾರಾಯಣಸ್ವಾಮಿ ಅವರು - ಬೆಂಗಳೂರು ಉತ್ತರ ತಾಲ್ಲೂಕು, ಕಸಬಾ 
ಹೋಬಳ ಮತ್ತು ಹೆಬ್ಬಾಳ ಅಮಾನಿಕೆರೆ ಗ್ರಾಮಗಳಲ್ಲ ಮೆ॥ ಲೇಕ್‌ವ್ಯೂ ಟೂರಿಸ೦ 
ಕಾರ್ಪೋರೆಷನ್‌ ಅಮಿಟೆಡ್‌ ರವರ ಉದ್ದೇಶಿತ ಯೋಜನೆಗಾಗಿ ಕೆ.ಐ.ಎ.ಡಿ.ಐ 
ಕಾಯ್ದೆಯನ್ವಯ 2014ರಲ್ಲ ಭೂ-ಸ್ಟಾಧೀನ ಮಾಡಿದ್ದು, ಯೋಜನೆಯು 
ವಿಫಲವಾಗಿರುವುದರಿಂದ, ಜಮೀನುಗಳನ್ನು ಸ್ಥಾಧೀನದಲ್ಲರುವ ಮೂಲ 
ಮಾಅಕರುಗಳಗೇ ಜಟ್ಟುಕೊಡುವುದು ಹಾಗೂ ಅಧಿಸೂಚನೆಯನ್ನು ರದ್ದುಪಡಿಸುವ 
ಬಗ್ಗೆ ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ 
ಅಭವೃದ್ಧಿ ಸಚಿವರ ಗಮನ ಸೆಳೆಯುವುದು. 


14. ಶ್ರೀ ಪಿ. ರಾಜೀವ್‌ ಅವರು - ಬೆ೦ಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಯು.ಪಿ.ಸಿ.ಇ 
ಕಾಲೇಜನಲ್ಲ ಸರ್ಕಾರದ ಮಾರ್ಗಸೂಚಿಯನ್ನು ಉಲ್ಲಂಘಿಸಿ ಪ್ರಾಧ್ಯಾಪಕರುಗಳಗೆ ವೃತ್ತಿ 
ಪ್ರಗತಿ ಯೋಜನೆಯಡಿ ಮುಂಬಡ್ತಿ ಪ್ರಕ್ರಿಯೆಯನ್ನು ತಡೆಹಿಡಿಯುವ ಬಗ್ಗೆ ಮಾನ್ಯ 
ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


15. ಶ್ರೀ ಸಂಜಯ್‌ ಜ. ಪಾಟೀಲ್‌ ಅವರು -ಮನೆ ಕೆಲಸದ ಕಾರ್ಮಿಕರಿಗೆ, ಪಿಂಚಣಿ, 
ವೈದ್ಯಕೀಯ, ಶೈಕ್ಷಣಿಕ ಮತ್ತು ಇನ್ನಿತರ ಸೌಲಭ್ಯಗಳನ್ನು ಸಾಮಾಜಕ ಭದ್ರತೆಯ 
ದೃಷ್ಟಿಯ೦ದ ಸಮರ್ಪಕವಾಗಿ ಕಲ್ತಸುವ ಬಗ್ಗೆ ಕ್ರಮಕೈಗೊಳ್ಳಲು ಮಾನ್ಯ ಕಾರ್ಮಿಕ 
ಸಚಿವರ ಗಮನ ಸೆಳೆಯುವುದು. 


- 10೦.2 


16.ಶ್ರೀ ಕೆ. ಶಿವಮೂರ್ತಿ ಅವರು - ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮಧುರ 
ನಾಯಕನಹಳ್ಳಯ ೮೦೦ ಎಕರೆ ಪ್ರದೇಶದಲ್ಲ ಬೆಲೆ ಬಾಳುವ ಬೆಳೆ ಮತ್ತು ಗಿಡ- 
ಮರಗಳು ಸುಟ್ಟು ಹೋಗಿರುವುದರಿಂದ ಸಂಕಷ್ಟದಲ್ಲರುವ ಪರಿಶಿಷ್ಟ ಜಾತಿಯ 
ಕುಟುಂಬಗಳಗೆ ಪುನರ್‌ ವಸತಿ ಯೋಜನೆಯಡಿಯಲ್ಲ ಸೂಕ್ತ ಪರಿಹಾರ ಮತ್ತು 
ಮೂಲಸೌಲಭ್ಯಗಳನ್ನು ಒದಗಿಸಿಕೊಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


17. ಶ್ರೀ ಕಾಶಪ್ಪನವರ್‌ ವಿಜಯಾನಂದ್‌ ಶಿವಶಂಕರಪ್ಪ ಅವರು -ಬಾಗಲಕೋಟೆ ಜಿಲ್ಲೆ, 


ಇರುವುದರಿಂದ ಜವಳ ಪಾರ್ಕ್‌ ಮತ್ತು ಗ್ರಾನೈಟ್‌ ಪಾರ್ಕ್‌ ಅಭಿವೃದ್ಧಿಪಡಿಸಲು 
ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಮೂಲಸೌಕರ್ಯ ಅಭವೃದ್ಧಿ ಸಚಿವರ ಗಮನ ಸೆಳೆಯುವುದು. 


18. ಶ್ರೀ ಖಮುರುಲ್‌ ಇಸ್ಲಾಂ ಅವರು - ಉರ್ದು, ಅಲ್ಪಸಂಖ್ಯಾತರ ಅನುದಾನಿತ ಶಾಲೆಗಳಲ್ಲ 
ಹೆಚ್ಚುವರಿ ಕನ್ನಡ ಶಿಕ್ಷಕರಿಗೆ ವೇತನಾನುದಾನವನ್ನು ಜಡುಗಡೆ ಮಾಡದೇ 
ಇರುವುದರಿಂದ ತೊಂದರೆಯುಂಬಾಗಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ 
ಶಿಕ್ಷಣ ಹಾಗೂ ಅಲ್ಲಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ ಸಚಿವರ ಗಮನ 
ಸೆಳೆಯುವುದು. 

. 1೨. ಶ್ರೀ ಕಾಶಪ್ಪನವರ್‌ ವಿಜಯಾನಂದ್‌ ಶಿವಶಂಕರಪ್ಪ ಅವರು - ಬಾಗಲಕೋಟೆ ಜಲ್ಲಾ 

ಪಂಚಾಯ್ತಿಗೆ ೭೦13 ರಿಂದ ಇಲ್ಲಯವರೆಗೆ ಜಡುಗಡೆಯಾಗಿರುವ ಅನುದಾನವನ್ನು 

ಯೋಜನೆಗಳ ಅನುಷ್ಟಾನದಲ್ಲಿ ದುರ್ಬಳಕೆಯಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


2೦.ಶ್ರೀ ಸಾ.ರಾ. ಮಹೇಶ್‌ ಅವರು - ರೈತರ ಬೆಳೆಗಳಗೆ ಹಾರಂಗಿ ಜಲಾಶಯದಿಂದ 
ನೀರನ್ನು ಹರಿಸುವುದು, ಇಲ್ಲದಿದ್ದಲ್ಲಿ, ಬೆಳೆ ಹಾನಿಯಿಂದ ನಷ್ಟವನ್ನು ಅನುಭವಿಸುವ 
ರೈತರಿಗೆ ಪರಿಹಾರವನ್ನು ನೀಡುವ ಬಗ್ಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ 
ಗಮನ ಸೆಳೆಯುವುದು. 


- 11 2 


21. ಶ್ರೀ ಬಮುರುಲ್‌ ಇಸ್ಲಾಂ ಅವರು - ಉದ್ಯೋಗ ಮತ್ತು ತರಬೇತಿ ಇಲಾಖೆ(ಆಡಳತ)ಯ 
ಅಧಿಕಾರಿಯ ವಿರುದ್ಧ ಲೋಕಾಯುಕ್ತ ಮೊಕದ್ದಮೆಗಳು ಖಾಕಿಯಿದ್ದರೂ 
ನಿಯಮಬಾಹಿರವಾಗಿ ಜಂಟ ನಿರ್ದೇಶಕರಾಗಿ ಮುಂಬಡಿ ನೀಡಿ 
ಮುಂದುವರೆಸುತ್ತಿರುವ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆಯುವುದು. 


ಐ2.ಶ್ರೀ ಪಿ. ರಾಜೀವ್‌ ಅವರು - ಬೆಳಗಾವಿ ಜಲ್ಲೆಯ ಕುಡಚಿ ಕ್ಷೇತ್ರದಲ್ಲಿ ನೂತನವಾಗಿ 

ಘೋಷಣೆಯಾಗಿರುವ ಪಂ೦ಚಾಯ್ತಗಳಗೆ ಸಿಬ್ಬ೦ದಿ ನೇಮಕ ಮಾಡದಿರುವುದರಿಂದ 

ತೊ೦ದರೆಯುಂಟಾಗಿರುವ ಏಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ಸಚಿವರ ಗಮನ ಸೆಳೆಯುವುದು. 


23.ಶ್ರೀ ಸಾ.ರಾ. ಮಹೇಶ್‌ ಅವರು - ಮೈಸೂರು ಜಲ್ಲೆಯಲ್ಲ ಎಸ್‌.ಸಿ.ಪಿ ಮತ್ತು 
ಎಸ್‌.ಟ.ಪಿ ಅನುದಾನ ಹಂಚಿಕೆಯಲ್ಲ ತಾರತಮ್ಯವೆಸಗಿರುವುದರಿಂದ ಅಭಿವೃದ್ಧಿ 
ಕಾಮಗಾರಿಗಳು ಸ್ಥಗಿತಗೊಂಡಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರ ಗಮನ ಸೆಕೆಯುವುದು. 


24.ಶ್ರೀ ಸಿ.ಎನ್‌. ಬಾಲಕೃಷ್ಣ ಮತ್ತು ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌ ಅವರುಗಳು - ಹಾಸನ 
ಜಲ್ಲೆಯಲ್ಲ ಮಳೆ ಹಾನಿ ಕಾಮಗಾರಿಗಳಗಾಗಿ ಅನುದಾನ ಬಡುಗಡೆ ಮಾಡಲು 
ತಾರತಮ್ಯ ಮಾಡುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


2೮.ಶ್ರೀ ಎನ್‌. ಚೆಲುವರಾಯಸ್ವಾಮಿ ಅವರು - ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ 
ಸಂಘದ ಕಛೇರಿಯಲ್ಲ ಕಾರ್ಯನಿರ್ವಹಿಸುತ್ತಿರುವ ಹೊರ ಗುತ್ತಿಗೆ ಸಿಬ್ಬಂದಿಗಳನ್ನು 
ಖಾಯಂಗೊಳಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಎಡ ವರ್ಗಗಳ 
ಕಲ್ಯಾಣ ಸಚಿವರ ಮನ ಸೆಳೆಯುವುದು. 


26.ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಲ್ಲೆಯ ವಿವಿಧ ಗ್ರಾಮಗಳಗೆ ಕುಡಿಯುವ 
ನೀರಿನ ಯೋಜನೆಗೆ ಎಸ್‌.ಟ.ಎ ಮತ್ತು ಎಸ್‌.ಎಲ್‌.ಎಸ್‌.ಎಸ್‌.ಸಿ ಸಮಿತಿಯ 
ಶಿಫಾರಸ್ಸುಗಳನ್ನು ಅನುಷ್ಣಾನಗೊಳಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಇ ದ 


27. ಕ್ರೀ ಡಿ.ಎನ್‌. ಜೀವರಾಜ್‌ ಅವರು - ರಾಜ್ಯ ಸರ್ಕಾರದ ನಗರ ಸಭೆ, ಪುರಸಭೆ ಮತ್ತು 
ಪಟ್ಟಣ ಪೆಂಚಾಯ್ತಿಗಳಲ್ಲ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು 
ಖಾಯಂ೦ಗೊಳಸುವ ಬಗ್ಗೆ ಮಾನ್ಯ ನಗರಾಭವೃದ್ಧಿ ಮತ್ತು ಹಜ್‌ ಸಚಿವರ ಗಮನ 
ಸೆಳೆಯುವುದು. 


2೮.ಕ್ರೀ ಹೆಚ್‌.ಎಸ್‌. ಪ್ರಕಾಶ್‌ ಅವರು - ಹಾಸನ ತಾಲ್ಲೂಕಿನ ಸತ್ಯಮಂಗಲ 
ಗ್ರಾಮಪ೦ಚಾಯ್ತಯ ಸುಮಾರು 1 ಗ್ರಾಮಗಳಗೆ ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಯ ವರದಿಯಂತೆ ಕಾಮಗಾರಿಯನ್ನು ಆರಂಭಿಸುವ ಬಗ್ಗೆ 


ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


2೦.ಶ್ರೀ ವಿಶ್ವನಾಥ್‌ ಈ ಪಾಟೀಲ್‌ ಅವರು - ಬೈಲಹೊಂಗಲ ಕ್ಷೇತ್ರದ ಸಾನಿಕೊಪ್ಪ 
ಗ್ರಾಮದಿಂದ ಕರಿಪಟ್ಟ ಗ್ರಾಮದವರೆಗಿನ 36 ಕಿ.ಮೀ ರಸ್ತೆಯನ್ನು ಅಭವೃದ್ಧಿಪಡಿಸುವ 
ಬಗ್ಗೆ ಮಾನ್ಯ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರ 
ಗಮನ ಸೆಳೆಯುವುದು. 


30.ಶ್ರೀ ಎ.ಎಸ್‌. ಪಾಟೀಲ್‌ (ನಡಹಳ್ಳಿ) ಅವರು - ಸಿ೦ದಗಿ, ಮುದ್ದೇಜಹಾಳ, 
ಬಸವನಬಾಗೇವಾಡಿ ತಾಲ್ಲೂಕುಗಳಗೆ ಮಳೆ ಬಾರದೆ ಬೆಳೆಹಾನಿಯಾಗಿದ್ದು, ರೈತರಿಗೆ 
ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕೃಷಿ ಸಚಿವರ ಗಮನ ಸೆಳೆಯುವುದು. 


G1. ಕ್ರೀ ಸಿ.ಇ. ಸುರೇಶ್‌ ಬಾಬು ಅವರು - ಜಯನಗರದ ಕೇಂದ್ರೀಯ ಸರ್ಕಾರಿ 
ಔಷಧಾಗಾರದ ಆವರಣದಲ್ಲರುವ ಆಯುರ್ವೇದಿಯ ಔಷಧಗಳ ಪರೀಕ್ಷಾ 
ಪ್ರಯೋಗಾಲಯದಲ್ಲ ಖಾಅಯರುವ ಸರ್ಕಾರಿ ವಿಶ್ಲೇಷಕರ (ಸೈಂಟಫಿಕ್‌ ಆಫೀಸರ್‌) 
ಹುದ್ದೆಯನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು 


13 


-ಃ 195; 


32. ಶ್ರೀ ಕೆ.ಎಂ. ಶಿವಅಂಗೇಗೌಡ ಅವರು - ಕೇಂದ್ರ ಸರ್ಕಾರದ ಹೊಸ ಭೂ-ಕಾಯ್ದೆ 
ಅನ್ವಯ ಕೈಗಾರಿಕಾ ಮತ್ತು ಇತರೆ ಉದ್ದೇಶಗಳಗೆ ರೈತರಿಂದ ಮತ್ತು 
ಸಾರ್ವಜನಿಕರಿಂದ ಸ್ವಾಧೀನಪಡಿಸಿಕೊಂಡ ಜಮೀನುಗಳಗೆ ಸೂಕ್ತ ಪರಿಹಾರ ಸಿಗದೆ 
ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನ್ಯಾಯವಾಗಿರುವ ಬಗ್ಗೆ ಮಾನ್ಯ ಬೃಹತ್‌ ಮತ್ತು 
ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭವೃದ್ಧಿ ಸಚಿವರ ಗಮನ 
ಸೆಳೆಯುವುದು. 

33. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು ಶ್ರೀ ಜ.ಅ. ನಿಂಗಯ್ಯ ಅವರುಗಳು - ರಾಜ್ಯದಲ್ಲ 
ಬಗರಹುಕ್ಕುಂ  ಸಾಗುವಳದಾರರ ಅರ್ಜಗಳನ್ನು ಪರಿಶೀಲಅಸುತ್ತಿದ್ದು, ಅನೇಕ 
ತೊಡಕುಗಳ೦ದ ಖಡ ಸಾಗುವಳದಾರರಿಗೆ ಮಂಜೂರಾತಿ ನೀಡಲು ಅಕ್ರಮ-ಸಕ್ರಮ 
ಸಮಿತಿಗೆ ಅಸಾಧ್ಯವಾಗಿರುವ ಬಗ್ಗೆ. ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


34.ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು - ಉಡುಪಿ ಜಲ್ಲೆ ಕಾರ್ಕಳ ತಾಲ್ಲೂಕು 
ಸಾರ್ವಜನಿಕ ಆಸ್ಪತ್ರೆಗೆ ಖಾಯಂ ವೈದ್ಯರ ನೇಮಕ ಮಾಡುವ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


35.ಕ್ರೀ ಕೆ.ಜ. ಬೋಪಯ್ಯ ಅವರು - ಕೊಡಗು ಜಲ್ಲೆಯ ಆರು 
ಗ್ರಾಮ ಪಂಟಾಯ್ತಿಗಳಲ್ಲ ತೆರಿಗೆ ವಸೂಅಯಲ್ಲ ಲೋಪವಾಗಿರುವ ಬಐಣ್ಣೆ 
ಮಾನ್ಯ  ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಕೆಯುವುದು. | 


36. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು - ಕೃಷಿ ಚಟುವಟಕೆಗಳನ್ನು ನಡೆಸಲು 
ಅನುಕೂಲವಾಗುವಂತೆ ಕೂಡಲ ಸಂಗಮ ಗ್ರಾಮ ಪಂಚಾಯ್ತಿಯ ವ್ಯಾಪ್ತಿಯಲ್ಲಿ 
ಕಿಸಾನ್‌ ಸೇವಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


= 14 ನ 


37. ಶ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರು - ಚಿಕ್ಕಬಳ್ಳಾಪುರ ಜಲ್ಲೆಯ, ಬಾಗೇಪಲ್ಲ ಕ್ಷೇತ್ರದ 
ಸೋಮನಹಳ್ಳ ಗ್ರಾಮಪಂಚಾಯ್ತಿ ಕಟ್ಟಡಕ್ಕೆ ಬೆಂಕಿ ಹಚ್ಚಿ ದಾಖಲಾತಿಗಳ ನಾಶಕ್ಕೆ 
ಕಾರಣವಾಗಿರುವವರ ವಿರುದ್ಧ 3 ವರ್ಷಗಳು ಕಳೆದರೂ ಕ್ರಮಕೈಗೊಳ್ಳದಿರುವ ಬಗ್ಗೆ 
ಮಾನ್ಯ  ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


38.ಶ್ರೀ ಕೆ.ಜ. ಪ್ರಸನ್ನ ಕುಮಾರ್‌ ಅವರು - ಶಿವಮೊಗ್ಗ ನಗರ, ಮಲೆನಾಡಿನ ಜನರಿಗೆ 
ಕರ್ನಾಟಕ ಗೃಹ ಮಂಡಳಯಂದ ಬಡಾವಣಿ ನಿರ್ಮಿಸಿ ವಸತಿ ರಹಿತರಿಗೆ ಸ್ವಂತ 
ಮನೆಗಳನ್ನು ನಿರ್ಮಿಸಿಕೊಡುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


39.ಶ್ರೀ ಜ. ಸುರೇಶ್‌ ಗೌಡ ಅವರು - 2೦೦4ರಲ್ಲಿ ಸ್ಥಾಪನೆಗೊಂಡಿರುವ ತುಮಕೂರು 
ವಿಶ್ವವಿದ್ಯಾಲಯಕ್ಕೆ ಅತ್ಯವಶ್ಯಕವಾದ ಕ್ಯಾಂಪಸ್‌ ನಿರ್ಮಾಣಕ್ಕೆ ಕ್ರಮಕೈಗೊಳ್ಳುವ ಬಗ್ಗೆ 
ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


4೦.ಶ್ರೀ ಅ. ರಘುಮೂರ್ತಿ ಅವರು - ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ, ಚಿತ್ರದುರ್ಗ 
ತಾಲ್ಲೂಕಿನ ಬೆಳಘಟ್ಟ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜನ್ನು ಮಂಜೂರು 
ಮಾಡುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಅಲ್ಪಸಂಖ್ಯಾತರ 
ಕಲ್ಯಾಣ ಮತ್ತು ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


41. ಶ್ರೀ ಸಿ.ಟ. ರವಿ ಅವರು - ಚಿಕ್ಕಮಗಳೂರು ಜಲ್ಲೆಯಲ್ಲ ಎಂ.ಜ.ಎನ್‌.ಆರ್‌.ಎ.ಜಿ.ಎ 
ಯೋಜನೆಯಡಿ ಅಲ್ಲುಗಳು ಪಾವತಿಗೆ ಬಾಕಿಯುರುವುದರಿಂದ, ಕಾಮಗಾರಿಗಳನ್ನು 
ನಿರ್ವಹಿಸಿದ ಕೂಅಗಾರರು ಹಾಗೂ ಸರಬರಾಜುದಾರರು ಸಂಕಷ್ಟದಲ್ಲರುವ ಖಗ್ಗೆ 
ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


- 1೮ 


42. ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು - ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲ ಗಣನೀಯ ಸೇವೆ 
ಸಲ್ಲಸಿದವರಿಗೆ ಪಂಪ ಪ್ರಶಸ್ತಿಯನ್ನು ಬನವಾಸಿಯ ಕದಂಬೋತ್ಸವ ಕಾರ್ಯಕ್ರಮದಲ್ಲ 
ವಿತರಿಸುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಅೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ 
ಸೆಳೆಯುವುದು. 


43. ಶ್ರೀ ನಾರಾಯಣ ಗೌಡ ಅವರು - ಕೆ.ಆರ್‌. ಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 
ಹಲವಾರು ಪುರಾತನ ದೇವಸ್ಥಾನಗಳಲ್ಲ ವಿಗ್ರಹಗಳು, ಆಭರಣಗಳು ಮತ್ತು ಇನ್ನಿತರ 
ಅಮೂಲ್ಯವಾದ ವಸ್ತುಗಳು ಕಳುವಾಗಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


44. ಶ್ರೀ ಜಿ.ಆರ್‌. ಯಾವಗಲ್‌ ಅವರು - ಬರಗಾಲದಿಂದ ಬೆಳೆ ನಾಶ, ಕುಡಿಯುವ ನೀರಿನ 
ಸಮಸ್ಯೆಯನ್ನು ನೀಗಿಸುವ ಸಲುವಾಗಿ ಯನ್ನು ಮಲಪ್ರಭಾ ನದಿಯಿಂದ 
ಕನಿಷ್ಠ 4 ಟ.ಎಂ.ಸಿ. ನೀರನ್ನು ಹರಿಸುವ ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


4೮.ಕ್ರೀ ಪಿ. ರಾಜೀವ್‌ ಅವರು - ರಾಯಭಾಗ ತಾಲ್ಲೂಕಿನ ಕುಡಚಿ ಪೊಲೀಸ್‌ ಠಾಣೆ 
ವ್ಯಾಪ್ತಿಯಲ್ಲ ಅಕ್ರಮವಾಗಿ ದನದ ಕೊಣ್ಣನ್ನು ಸಸ್ಯಾಹಾರಿ ತುಪ್ಪವೆಂದು ವ್ಯಾಪಾರ 
ಮಾಡಿ ಮೋಸ ಮಾಡಿರುವ ಪ್ರಕರಣವನ್ನು ಸಿ.ಐ.ಡಿ.ಗೆ. ವಹಿಸುವ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


46.ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಲ್ಲೆ, ಹೊಳೆನರಸೀಪುರ ತಾಲ್ಲೂಕಿನ 
ಹಿರೀಸಾವೆ-ಚಟ್ಟಹಳ್ಳ ರಾಜ್ಯ ಹೆದ್ದಾರಿ 8ರಲ್ಲ ತಿರುಮಲಾಪುರ ಮಾರ್ಗವಾಗಿ ಎಣ್ಣೆಹೊಳೆ 
ರಂಗನಾಥಸ್ವಾಮಿ ಬೆಟ್ಟದಲ್ಲರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗಿನ ರಸ್ತೆ 
ಕಾಮಗಾರಿಗಳಗಾಗಿ ಅವಶ್ಯವಿರುವ ಅನುದಾನವನ್ನು ಮಂಜೂರು ಮಾಡದಿರುವ ಬಗ್ಗೆ 
ಮಾನ್ಯ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮ ರಾಜ್ಯ 

ಸಚಿವರ ಗಮನ ಸೆಳೆಯುವುದು. 
10 


-: 16 


47. ಶ್ರೀ ವೈ.ಎ. ನಾರಾಯಣಸ್ವಾಮಿ ಅವರು - ಹೆಬ್ಬಾಳ ಕ್ಷೇತ್ರದ 14 ಕೊಳಚೆ ಪ್ರದೇಶದಲ್ಲ 


ವಾಸಿಸುತ್ತಿರುವ ನಾಗರಿಕರಿಗೆ ಸರ್ಕಾರ ನೀಡಿದ ಭರವಸೆಯಂತೆ ಹಕ್ಕುಪತ್ರ 
ನೀಡದಿರುವ ಬಗ್ಗೆ ಮಾನ್ಯ ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ 
ಗಮನ ಸೆಳೆಯುವುದು. 


46.ಕ್ರೀ ಸಿ.ಎನ್‌. ಬಾಲಕೃಷ್ಣ ಮತ್ತು ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಲ್ಲೆ, 


ಹೊಳೆನರಸೀಪುರ ತಾಲ್ಲೂಕಿನ ಮಾವಿನಕೆರೆ ಬೆಟ್ಟದ ಅತ್ಯಂತ ಪುರಾತನವಾದ 
ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನ ಬಳಯುರುವ ಪ್ರವಾಸಿ ಮಂದಿರಕ್ಕೆ ಮೂಲಭೂತ 
ಸೌಕರ್ಯಗಳಗಾಗಿ ಅನುದಾನವನ್ನು ಬಡುಗಡೆ ಮಾಡದಿರುವ ಮಾನ್ಯ ಮಾಹಿತಿ 
ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


49. ಶ್ರೀ ಸಿದ್ದು ಜ. ನ್ಯಾಮಗೌಡ ಅವರು - ಕೃಷ್ಣಾ ಮೇಲ್ದಂಡೆ ಪುನರ್‌ ವಸತಿ ಕೇಂದ್ರ 


ಹಾಗೂ ಪುನರ್‌ ನಿರ್ಮಾಣ ಕೇಂದ್ರ ಮತ್ತು ಭೂಸ್ವಾಧೀನ ಪ್ರಕ್ರಿಯೆಯಲ್ಲ 105 
ಪುನರ್‌ ವಸತಿ ಕೇಂದ್ರಗಳನ್ನು ಗ್ರಾಮ ಪಂಚಾಯಗೆ.. ಹಸ್ತಾಂತರ ಮಾಡುವ 
ಪ್ರಕ್ರಿಯೆಯಲ್ಲ ಮೊದಅನಂತೆ ಗ್ರಾಮಗಳ ಪುನರ್‌ ವಸತಿ ಕೇಂದ್ರಗಳ ಅಸ್ತಿತ್ವವನ್ನು 
ಉಳಸಿಕೊಳ್ಳುವುದಲ್ಲದೇ ನೀರು ಸರಬರಾಜು ಮಾಡುತ್ತಿರುವ ದಿನಗೂಅ ನೌಕರರನ್ನು 
ಸರ್ಕಾರಿ ನೌಕರರೆಂದು ಪರಿಗಣಿಸುವ ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


೮೦.ಕ್ರೀ ಎಸ್‌. ಚಿಕ್ಕಮಾದು ಅವರು - ಮೈಸೂರು ಜಲ್ಲೆ ಹೆಚ್‌.ಡಿ.ಕೋಟೆ ತಾಲ್ಲೂಕಿನ 


ಬೇಲದಕುಪ್ಪೆಯ ಅರಣ್ಯ ಪ್ರದೇಶದಲ್ಲರುವ ಪುರಾತನ ಶ್ರೀ ಮಹಾದೇಶ್ವರ ಸ್ವಾಮಿಯ 
ದೇವಸ್ಥಾನಕ್ಕೆ ಭಕ್ತಾದಿಗಳನ್ನು ಹಾಗೂ ವಾಹನಗಳನ್ನು ಸ್ಥಳೀಯ 
ಅರಣ್ಯಾಧಿಕಾರಿಯವರು ಪ್ರವೇಶ ನಿರ್ಬಂಧಿಸಿರುವುದಲ್ಲದೇ, ದೇವಾಲಯದ 
ಸಮಿತಿಯ 14 ಜನ ಟ್ರಸ್ಟಿಗಳ ವಿರುದ್ಧ ಮೊಕದ್ದಮೆಯನ್ನು ದಾಖಅಸಿರುವ 
ವಿಷಯದ ಬಗ್ಗೆ ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರ ಗಮನ 
ಸೆಳೆಯುವುದು. 


೮1. ಶ್ರೀ ಜ.ಆರ್‌. ಯಾವಗಲ್‌ ಮತ್ತು ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ್‌ 


ಅವರುಗಳು - ಮಲಪ್ರಭಾ ನೀರಾವರಿ ಯೋಜನೆಯ ಕಾಲುವೆಗಳನ್ನು 
ಅಧುನೀಕರಣಗೊಳಸುವ ಕಾಮಗಾರಿಗಳನ್ನು ಪ್ರಾರಂಭಸುವಲ್ಲ ಆಗುತ್ತಿರುವ ವಿಳಂಬದ 
ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 

A 


ಹ ಆಹ 


ಈ. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


1. ಶ್ರೀ ಬಸವರಾಜ ಎಸ್‌. ಬೊಮ್ಮಾಯಿ ಅವರು - 'ಕೆ.ಯು.ಡಬ್ಲ್ಯೂ.ಎಸ್‌ ಅಂಡ್‌ 
ಡಿ.ಬ.ಯುಂದ ಕೈಗೊಂಡಿರುವ ಕಾಮಗಾರಿಗಳ" ಬಗ್ಗೆ ದಿನಾಂಕ: 2೨.1.2೦1೮ ರಂದು 
ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 7ನೇ ಪಟ್ಟಯಲ್ಲನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 
9೨4(807)ಕ್ಷೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ 
ಚರ್ಚಿಸುವುದು. 

2. ಶ್ರೀ ಹೆ.ಟ. ಪಾಟೀಲ್‌ ಅವರು - “ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲ 'E-trading’ನ್ನು 
ಸಮರ್ಪಕವಾಗಿ ಅನುಷ್ಟಾನಗೊಳಸಿ. ರೈತರಿಗೆ ಸಕಾಲದಲ್ಲ '್ವE-payment’ 
ಜಾರಿ ಮಾಡುವ ಬಗ್ಗೆ” ದಿನಾ೦ಕ: 2೮.1.೭೦16ರ ಗಮನ ಸೆಳೆಯುವ ಸೂಚನೆಯಲ್ಲ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


3. ಶ್ರೀ ಕೆ.ಎಸ್‌. ಮಂಜುನಾಥಗೌಡ ಅವರು - “ಶಾಲಾ - ಕಾಲೇಜುಗಳ ಕಟ್ಟಡಗಳ 
ದುರಸ್ಥಿ”. ಬಗ್ಗೆ ದಿನಾಂಕ: 3೦.1.2೦16 ರಂದು ಸದನದಲ್ಲಿ ಉತ್ತರಿಸುವ 
8ನೇ ಪಟ್ಟಯಲ್ಲನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 119(1451ಕ್ಕೆ ಒದಗಿಸಿರುವ 
ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


4. ಶ್ರೀ ಎನ್‌. ಚೆಲುವರಾಯಸ್ವಾಮಿ ಅವರು - “ಸೌರ ವಿದ್ಯುತ್‌ ಘಟಕಗಳ ಸ್ಥಾಪನೆ” ಬಗ್ಗೆ 
ದಿನಾಂಕ: 25.1.2೦16 ರಂದು ಸದನದಲ್ಲ ಉತ್ತರಿಸುವ 5ನೇ ಪಟ್ಟಯಲ್ಲನ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ:611049)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಅರ್ಧಗಂಟೆ ಕಾಲ ಚರ್ಚಿಸುವುದು 


-18:- 


೮. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - "ಹಾಸನ ಜಲ್ಲೆ ಸಕಲೇಶಪುರ ಮತ್ತು 
ಆಲೂರು ತಾಲ್ಲೂಕಿನಲ್ಲಿ ಆನೆ ದಾಳಗೊಳಗಾದವರಿಗೆ ಪರಿಹಾರ ನೀಡುವ ಬಗ್ಗೆ ಹಾಗೂ 
ಆನೆ ಕಾರಿಡಾರ್‌ ಸ್ಥಾಪನೆ ಬಣ್ಗೆ” ದಿನಾಂಕ: 3೦.1.೭೦16 ರಂದು ಗಮನ ಸೆಳೆಯುವ 
ಸೂಚನೆಯಲ್ಲ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧಗಂಟಿ ಕಾಲ 
ಚರ್ಚಿಸುವುದು. | 


6. ಶ್ರೀ ಜೆ.ಟ. ಪಾಟೀಲ್‌ ಅವರು - ಆಲಮಟ್ಟ ಜಲಾಶಯದಲ್ಲಿ ಮುಳುಗಡೆ ಆಗುತ್ತಿರುವ 
ಭೂಮಿಗಳ ಬೆಲೆಯನ್ನು ನಿರ್ಧರಿಸಲು ಸಮಿತಿ ರಚಿಸುವ ಬಗ್ಗೆ 
ದಿನಾಂಕ; 3೦.11.2೦16ರ ಗಮನ ಸೆಳೆಯುವ ಸೂಚನೆಯಲ್ಲ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 

7. ಶ್ರೀ ಸಾ.ರಾ. ಮಹೇಶ್‌ ಅವರು - ಲೋಕೋಪಯೋಗಿ ಇಲಾಖೆಯಲ್ಲ ಸಿ.ಆರ್‌.ಎಫ್‌ 
ಅನುದಾನವನ್ನು ಜಡುಗಡೆಗೊಳಸುವಲ್ಲ ತಾರತಮ್ಯವೆಸಗುತ್ತಿರುವುದರಿ೦ದ ಅಭವೃದ್ಧಿ 
ಕಾಮಗಾರಿಗಳು ಕುಂಠಿತಗೊಂಡಿರುವ ಬಗ್ಗೆ ದಿನಾಂಕ: 3೦.11.2016ರ ಗಮನ 
ಸೆಳೆಯುವ ಸೂಚನೆಯಲ್ಲ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟಿ 


ಕಾಲ ಚರ್ಚಿಸುವುದು. 


ಎಸ್‌.ಮೂರ್ತಿ 
ಕಾರ್ಯದರ್ಶಿ (1/೦) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


